ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು ' 


ಶ್ರೀ ಹೆಚ್‌.ಎಂ.ರಮೇಶ ಗೌಡ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


114 


ಉತ್ತರಿಸಬೇಕಾದ ದಿನಾಂಕ 


16.02.2022 


[ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಬಿವೃದ್ಧಿ ಸಚಿವರು 


ಅ) 


ರಾಜ್ಯದಲ್ಲಿ ಪುಸಕ್ತ ಸಾಲಿನಲ್ಲಿ 
ಯಾವ ಯಾವ ಯೋಜನೆಗಳ 
ಮೂಲಕ ಬಡವರಿಗೆ ಮನೆಗಳನ್ನು 


pl ಉತ್ತರ 
ರಾಜ್ಯದಲ್ಲಿ ವಸತಿ ರಹಿತರಿಗೆ ನಗರ ಹಾಗೂ ಗ್ರಾಮೀಣ 
ಪ್ರದೇಶದಲ್ಲಿ ವಸತಿ ಸೌಕರ್ಯ ಕಲ್ಪಿಸಲು ಕೆಳಕಂಡ 


ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 


ರಾಜ್ಯ ಪುರಸ್ಕೃತ ಯೋಜನೆಗಳು: 
1. ಬಸವ ವಸತಿ ಯೋಜನೆ 
2 ಡಾ. ಬಿ.ಆರ್‌. ಅಂಬೇಡ್ಕರ್‌ ವಸತಿ ಯೋಜನೆ (ಗ್ರಾಮೀಣ 


& ನಗರ) 


ಹಂಚುವ ಕಾರ್ಯಕ್ರಮ 
ರೂಪಿಸಲಾಗಿದೆ; (ವಿವರ 3. ದೇವರಾಜು ಅರಸು ವಸತಿ ಯೋಜನೆ (ಗ್ರಾಮೀಣ & ನಗರ) 
ನೀಡುವುದು) 4. ವಾಜಪೇಯಿ ನಗರ ವಸತಿ ಯೋಜನೆ 
5, ಮುಖ್ಯಮಂತಿಗಳ ಬಹುಮಹಡಿ ಬೆಂಗಳೂರು ವಸತಿ 
ಯೋಜನೆ (ಬೆಂಗಳೂರು ನಗರದಲ್ಲಿ ಮ್ಲಾತು 
ಫಲದ ಪುರಸ್ಕೃತ ಯೋಜನೆಗಳು: 
1. ಪ್ರಧಾನ ಮಂತಿ ಆವಾಸ್‌ ಯೋಜನೆ (ಗ್ರಾಮಿಣ) 
2. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ನಗರ) 
ಕಳೆದ 2 ವರ್ಷಗಳಿಂದ ಮನಮಾರ್ಗಸೂಚಿ” ಗಳನ್ವಯ ನಿಯಮಾನುಸಾರ ಶು 
ನಿರ್ಮಾಣವಾಗದೇ ಉಳಿದಿರುವ | ನ್ನೂ 
ಆ) | ಮನೆಗಳನ್ನು ಪೂರ್ಣಗೊಳಿಸಲು ವಹಿಸಲಾಗುತ್ತಿದೆ. 
ಸರ್ಕಾರ ಅಂತಿಮ ಗಡವು 
ವಿಗದಿಪಡಿಸಿದೆಯ್ಸೇ; 
i ಗ್ರಾಮೀಣ ಪ್ರದೇಶ :- | 
ಗ್ರಾಮೀಣ ಪ್ರದೇಶದಲ್ಲಿ ವಸತಿ. ಯೋಜನೆಯಡಿ 
| ಆಯ್ಕೆಯಾಗಿರುವ ಫಲಾನುಭವಿಗಳು ತಮ್ಮ ಮನಗಳನ್ನು' ಸ ಸ್ವತ 
ತಾವೇ ನಿರ್ಮಾಣ ಮಾಡಿ ಕೊಳ್ಳುವುದರಿಂದ ಗುಣ, ಮಟ್ಟದ 
ವಸತಿ ಇಲಾಖೆಯಡಿ § 
ನಿರ್ಮಾಣವಾಗುವ ಮನೆಗಳ | ಕುರಿತಾಗಿ ಪ್ರಶ್ನೆ ಉದ್ದವಿಸುವುದಿಲ್ಲ. 
ಇ) | ಗುಣಮಟ್ಟದ ಕುರಿತಾಗಿ ಪ್ರಶ್ನೆಗಳು | 
ಎದ್ದಿರುವುದು ಸರ್ಕಾರದ ಗಮನಕೆ | ನಗರ ಪುದೇಶ :- ] 
| ಬಂದಿದೆಯೇ? ಪ್ರಧಾನ ಮಂತಿ ಆವಾಸ್‌" ಯೋಜನೆಯ. ' ಎ.ಹೆಚ್‌.ಪಿ 


ಘಟಿಕದಡಿ ನಗರ ಪುದೇಶಗಳ ವಿವಿಧ ಸ್ಮಳೀಯ' ಸಂಸ್ಥೆ ಗಳ 
ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡುವ ಮನೆಗಳ ಗುಣಮಟ್ಟ 
ಕಾಪಾಡಲು ಯೋಜನೆಯ ಮಾರ್ಗಸೂಚಿಯ 'ಪ್ರಕಾರ ಪ್ರತಿ; 


ಯೋಜನೆಯ Td Party Quality & Monitoring Agency 
(1PQMA) ಗಳನ್ನು ನೇಮಿಸಿಕೊಂಡು ಆ ಮುಖಾಂತರ ಹಂತ 
ಹಂತವಾಗಿ ಮನೆಗಳ ಗುಣ ಮಟ್ಟಿವನ್ನು ಪರಿಶೀಲಿಸಲಾಗುತ್ತಿದೆ. 
ಮುಂದುವರೆದು, ಪ್ರತಿ ಯೋಜನೆಗೂ ಸಹ Project Monitoring 
Consultants ಸೇಮಿಸಿಕೊ೦ಡಿದ್ದು, ಸದರಿ Pಒಲ ಗಳ ಮುಖಾಂತರ | 
ಮನೆಗಳ ನಿರ್ಮಾಣ ಕಾಮಗಾರಿಯ ಪ್ರಾರಂಭಿಕ ಹಂತದಿಂದ 
ಮುಕ್ತಾಯದ ಹಂತದವರೆವಿಗೂ ಕಾಮಗಾರಿಯ ಸಂಪೂರ್ಣ 


ಮೇಲಿ ತಜಾಠಣ- ಮಾಡಲಾಗುತ್ತಿ ದ 


ಸಂಖ್ಯೆ :ವಣ 31 ಹೆಚ್‌ಎಎಂ 2022 - 


| 


ps se TTA 
(ಎ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಬ್ಯ 
ಅಭಿವೃದ್ದಿ ಸಚಿವರು 


